ಶ್ರೀಮತಿ ಆಲ್ಮಿತ್ರ ಎಚ್‌. ಸಪಬೇಲ್‌* 


ಕಂಥಿ ಕೊಠಡಿಯ ಚಪೃಡಿ ಸಮಾಧಿಗಳು : 


ತಳಹದಿಗಳೇ ಅಥವಾ ಸಮಾಧಿಗಳೇ ? 


ಇ 
(ಒಂದು ಜನಾಂಗ ಶಾಸ್ತ್ರೀಯ ದೃಷ್ಟಿ) 


ಬೃಹತ್‌ ಶಿಲಾಯುಗದ ನಿವೇಶನಗಳ ಕಲ್ಲು 
ಚಪ್ಪಡಿಗಳ ಕಿಂಡಿ ಕೊಠಡಿಗಳು ಮೃತದೇಹಗಳ 
ವಿಧಿಯುಕ್ತ ಸಮಾಧಿಗಳೆಂಬುದು ಪರಂಪರಾಗತ ನಂಬಿಕೆ. 
ಇವುಗಳ ಒಳಗೆ ಇಲ್ಲವೇ ಹೊರಗೆ ಮೃತದೇಹವನ್ನು 
ಹೂತಿರಬಹುದು ಇಲ್ಲವೇ ಬಹಳಷ್ಟು ಸಲ ಸುಟ್ಟ 
ದೇಹದಿಂದ ಅಥವಾ ಮೃತ ದೇಹದಿಂದ ತೆಗೆದ ಮೂಳೆ 
ಗಳನ್ನು ಶವದ ಪೆಟ್ಟಿಗೆಗಳಲ್ಲಿ ಇಟ್ಟು ಹೂತಿರಬಹುದು. 
ಬೆಂಗಳೂರಿನ uc ಗದ ಕಣ್ಣೂರಲ್ಲಿ ಮೂರು ಕಿಂಡಿ 
ಕೊಠಡಿ ಸಮಾಧಿಗಳು ಇತ್ತೀಚೆಗೆ ಬೆಳಕಿಗೆ ಬಂದವು 
(ಬ್ರಹ್ಮಗಿರಿ ಮಾದರಿಯವು!). ಇವು ಕಲ್ಲಿನ ಆವರಣದಿಂದ 
ಮಾಡಿದ ಧಾನ್ಯಸಂಗ ಹಣೆಯ ಹಗೇವು ಅಥವಾ ಕಣಜ 
ಗಳಾಗಿದ್ದಿ ರಬಹುದೆಂದು ಒಬ್ಬ ಸ್ಥಳೀಯ ತಿಳುವಳಿಕಸ್ಥ 
ವ್ಯಕ್ತಿ ನನಗೆ ಹೇಳಿದರು. ಇಲ್ಲಿ ವೃತ್ತಾಕಾರದ ಮಣ್ಣಿನ 
ಗೋಡೆಯ ಹಾಗೂ ಹುಲ್ಲಿನ ಛಾವಣಿಯ ಮನೆಗಳುಳ್ಳ 
ಒಂದಾನೊಂದು ಕಾಲದ ಸುಸಂಬಂದ್ಧ ಯೋಜಿತ ಪಟ್ಟಣ 
ವಿತ್ತೆಂದು ಅವರು ಹೇಳಿದರು. ಈ ಪ್ರಬಂಧದಲ್ಲಿ ಈ 
ನಂಬಿಕೆಗೆ ಆಧಾರವಾಗಿರಬಹುದಾದ ಕಾರಣಗಳ ಸಾರಾಂಶ 
ಹೇಳುತ್ತಿದ್ದು ಈ ಸಂಗತಿಯನ್ನು ಇನ್ನಷ್ಟು ಸಂಶೋಧನೆಗೆ 
ಒಳಪಡಿಸಿ ಈ ನಿವೇಶನದ ತಾರೀಕನ್ನು ಖಚಿತಗೊಳಿಸಲು 


*. ಕೊತ್ತೂರು, ಬೆಂಗಳೂರು ೫೬೦ ೦೭೭ 


ಮೇಲಿನ ಕಾರಣಗಳಿಗೆ ಪ್ರತಿ 
ದಾದ ಕಾರಣಗಳನ್ನು ಇಲ್ಲಿ ನಿವ್ಮು 


J 


ನಿವೇಶನ 
ಕಣ್ಣೂರು ಗ್ರಾಮವು ಬೆಂಗಳೂರು ನಗರದ 
ಗಡಿಯ ಲಿಂಗರಾಜಪುರದಿಂದ ೧೩ ಕಿ.ಮೂ. ಈಶಾನ್ಕೋ 
ತ್ತರವಾಗಿದ್ದು ಕಾಡು ಸೋಮನಹಳ್ಳಿಯಿಂದ ಮೂರು-- 
ನಾಲ್ಕು ಕಿ.ಮೂ. ಪಶ್ಚಿಮಕ್ಕೆ ಇದೆ. ಜಡಿಗೇನಹಳ್ಳಿ 
ಉತ್ಕನನದ (೧೯೫೭) ವರದಿಯ ಪುಟ ೨ರಲ್ಲಿ 
ಹೇಳಿದ ಹಳ್ಳಿ ಇದೇ ಇರಬಹುದು. ಕಣ್ಣೂರು ಗ್ರಾಮ 
ದಿಂದ ವಂ ಕಿಲೊಮೀಟರ್‌ ಉತ್ತರಕ್ಕೆ ಜೀಗುಟ್ಟ ಬಂಡೆ 
ಆಥವಾ ಜೀಗುಟ್ಟ ಎಂಬ ಕಲ್ಲು ಗಣಿಗಾರಿಕೆಗಾಗಿ ಅಗೆದ 
ಒಂದು ಬಂಡೆಯಿದೆ ("ಜೀ' ಎಂದರೆ "ಹಿರಿಯರು'). 
ಮುಚ್ಚಳಗಲ್ಲು (Cap Stone) ಇಲ್ಲದ ಆಯತಾಕಾರದ 
ಶಿಲಾಕಿಂಡಿ ಕೊಠಡಿಗಳ ಸಾಲು ಇಲ್ಲಿದ್ದು ಅವುಗಳ ಸುತ್ತ 
ಕಲ್ಲು ಚಪ್ಪಡಿಗಳ ಸಾಲುಗಳಿವೆ. ಇವು ಭೂಮಟ್ಟದಿಂದ 
ಕೆಳಕ್ಕೆ ಇವೆ. ಪಾಂಡವಲಗುಡ್ಡ ಒಂದು ಪರಿಚಿತವಾದ, 
ಕೆಳಮಟ್ಟದ ನೆಲದಿಂದ ಸ್ವಲ್ಪ ಮೇಲಕ್ಕೆ ದ್ದು ಒಂದೊಂದರ 


1 Dr A. Sundara, 1975: The Early Chamber Tombs of South India, University 


Publishers, New Delhi. 


೨೪ 


ಪೂರ್ವದ ಕಿಂಡಿಭಾಗ ಭಗ್ನವಾಗಿದ್ದು ಇದರ ಮೇಲೆ 
೧೧ ಅಡಿ ಉದ್ದ ೧೫ ಅಡಿ ಅಗಲದ ಭಾರೀ ಚಪ್ಪಡಿ 
ಮಖಚ್ಚಳೆಗಳಿವೆ (capstone). ಇದೆ ಸುತ್ತಲ 


ನಿಲುಗಲ್ಲುಗಳು ಅಪ್ಪದಕ್ಷಿಣೆಯ ವಿನ್ಮಾಸದೆಲ್ಲಿದ್ಲು, ಕಿಂಡಿ 

ಣಿ pe ಶಿ HB 
ಕೊಠಡಿಗಳನ್ನು ತೆಳುವಾದ ಚಪ್ಪಡಿಗಳಿಂದ ಮುಚ್ಚಿದೆ. 
ದಕ್ಷಿಣ ಭಾರತದ ಎಲ್ಲ ಬೃಹತ್‌ ಶಿಲಾಯುಗದ ನಿವೇಶ 
ಗಳಂತೆ ಇದು ಕೂಡ ಒಂದು ವಿಶಾಲಕೆರೆಯ ಬಳಿ 
ಇದ್ದು ಕಲ್ಲುಗಣಿಗಾರಿಕೆಗೆ ಬಳಸು 
ತ್ತಿರುವ ಒಂದು ಬೆಣಚುಕಲ್ಲನ ಬೆಟ್ಟವಿದೆ. 


ಇದರ ಪಕ್ಕದಲ್ಲಿ 


ಹೆಣ್ಣೂರು-ಬೆಂಗಳೂರು ರಸ್ತೆಯಲ್ಲಿರುವ ಕಣ್ಣೂರು 
ಬೆಂಗಳೂರಿನ ಹಸಿರುಪಟ್ಟಿಗೆ ಒಳೆಪಟ್ಟಿ ದ್ದು ಮಾಸ್ಟರ್‌ 
ಪ್ಲ್ಯಾನ್‌ನ ಗಡಿಯ ಮೂರು ಕಿಲೋಮೀಟರ್‌ ಹೊರಗಿದ್ದು 
ಅರ್ಬನ್‌ ಎಗ್ಲಮರೇಶನ್‌ನ ಮಿತಿಯ ಎಂಟು ಕಿ.ಮೂ. 
ಒಳಗಿದೆ. ಬೆಂಗಳೂರು ಆದರೆ ಹೊರಚಾಚುವ ಅನೇಕ 
ರಸ್ತೆಗಳ ಉದ್ದಕ್ಕೂ ಇರುವ ಅನೇಕ ಕೃಷಿ ಭೂಮಿಗಳಂತೆ 
ಈ ಪಟ್ಟಿಯ ಭೂಮಿಗಳೂ ಶೀಘ್ರ ನಗರೀಕರಣಕ್ಕೆ ಒಳ 


ಪಟ್ಟು ಪ್ರತೀ ಚುನಾವಣೆಗಳಿಗೂ ಮೊದಲು ಇಂಥ 
ಅಸಿಂಧರಿ ಒತ್ತಾವರಿಗಳನ್ನು ಹಲವು ಬಾರಿ ಕಾನೂನು 
ಬದ್ದವಾಗಿ ಮಾಡಲಾಗುತ್ತವೆ ಕಷಿ ಪ್ರಕರ 
ಪರಿಸರದಲ್ಲಿ ಕಾಣಬರುವ... ಸಮಸ್ಯೆಯಾಗಿರಬೇಕು. 
ಇದರಿಂದ ಎಲ್ಲ ಐತಿಹಾಸಿಕ ಮತ್ತು ಪ್ರಾಗೈತಿಹಾಸಿಕ 


ನಿವೇಶನಗಳ ರಕ್ಷಣೆ ಅಥವಾ ಪಾಲನೆ 
ವಾಗುತ್ತಿದೆ. ಇದರಿಂದ ಅವುಗಳನ್ನು ಪುರಾತಾತ್ತಿ 
ಹಾಗೂ ಗ್ರಾಮೂಣ ಹಿನ್ನೆಲೆಯ ಜನಾಂಗಶಾಸ್ತ್ರೀಯ 
ದೃಷ್ಟಿಗಳಿಂದ ದಾಖಶಿಸಿಕೊಳ್ಳುವುದು ತುರ್ತಾಗಿ ಆಗ 
ಬೇಕಾದ ಕಾರ್ಕವಾಗಿದೆ. ನಗರೀಕರಣವು ಅವನ್ನು ನುಂಗಿ 
ಹಾಕುವ ಮೊದಲೇ ಈ ಕೆಲಸವಾಗಬೇಕು. ಸಾಧ್ಯವಿದ್ದಲ್ಲಿ 
ಬೃಹತ್‌ ಶಿಲಾಯುಗದ ಉದ್ಯಾನಗಳನ್ನು ನಿರ್ಮಿಸಬೇಕು. 
ಬೃಹತ್‌ ಶಿಲಾಸ್ಮಾರಕಗಳು ಒತ್ತುವರಿ 
ಭೂಮಿಯಲ್ಲಿ ಕೇಂದ್ರೀಕೃತವಾಗಿದೆ. 
ಇದರಲ್ಲಿ ಎರಡು ಎಕ್ರೆ ಭೂಮಿಯನ್ನು ೧೯೯೩ರಷ್ಟು 
ಇತ್ತೀಚೆಗೆ ಒಬ್ಬ ಪಟ್ಟಣವಾಸಿಗೆ ಮಾರಲಾಯಿತು. 
ದಕ್ಷಿಣೋತ್ತರವಾಗಿರುವ ಬೃಹತ್‌ ಶಿಲಾಯುಗದ ಮೂರು 


EN ನ ಸ 
ಇತಿಹಾಸ ದರ್ಶನ 


[4] 


ಗೋರಿಗಳನ್ನು ಅಗೆದು ನಾಶವಕಾಡಿದರು. ಅವುಗಳ ಹೊರ 
ಚಾಚಿರುವ ಕಲ್ಲು ಚಪ್ಪಡಿಗಳನ್ನು ಸುತ್ತುವರಿದ ಕಲ್ಲುಗಳ 
ಆವರಣಗಳನ್ನೂ ನಾಶವಕಾಡಿದರು. ಸಲಿಕೆ, ಪಿಕಾಸಿ 
ಳಿಂದ ಆತುರಾತುರವಾಗಿ ಅಗೆದ ಆವರಣಶಿಲೆಗಳನ್ನೂ 
ಕಿಂಡಿಕೊಠಡಿಗಳನ್ನೂ ತೆಗೆದುಹಾಕಲು ನೆಲೆಯಿಂದ ಕೀಳ 
ಲಾಯಿತಲ್ಲದೆ ಅದರೊಳಗಿದ್ದ ವಸ್ತುಗಳನ್ನು ಚೆಲ್ಲಾಡಿ 
ಅಗೆದು ತೆಗೆದೆ ಮಣ್ಮಿನಲ್ಲಿ ಪುಡಿವಣಡಿ ಹಾಕಲಾಯಿತು. 


ಆನಂತರ ಈ ವಹಖಂದಿನ ಧ್ವಂಸ 
ಕಾರ್ಯವನ್ನು ನಿಲ್ಲಿಸಿ, ಭಾರತೀಯ ಪುರಾತತ್ತ್ವ ಸರ್ವೇಕ್ಷಣೆ 
ಯವಂ ಈ ಕ್ಷೇತ್ರದ ಛಾಯಾಚಿತ್ರ, ನಕ್ಷೆಗಳನ್ನು 
ತಯಾರಿಶುವಂತಾಯಿತು. ರಾಜ್ಯ ಪುರಾತತ್ತ ಎ ಇಲಾಖೆಯ 
ನಿರ್ದೇಶಕರೂ ಇಲ್ಲಿಗೆ ಸಂದರ್ಶನವಿತ್ತರು. ಮೂರು 
ವಾರಗಳ ಕಾಲ ಎಚ್ಚರಿಕೆಯಿಂದ ಸುತ್ತಲ ಮಣ್ಣಿನರಾಶಿ 
ಯನ್ನೂ ಸಮಾಧಿಗಳನ್ನೂ ಶೋಧಿಸಿ ೩೦-೪೦ ಕೆ.ಜಿ. 
ತೂಕದ ಮಡಿಕೆ ಕುಡಿಕೆಗಳ ಭಾಗಗಳನ್ನು ಪ್ರತೀ ಸಮಾಧಿ 
ಯಿಂದ ಮೇಲೆತ್ತಲಾಯಿತು. ಜೊತೆಗೆ ಆಲ್ಬಸ್ವಲ್ಪ 
ಕಬ್ಬಿಣ ಹಾಗೂ ಚಿಕ್ಕ ಮೂಳೆಗಳ ಚೂರುಗಳೂ 


ಸಿಕ್ಕಿದೆ. 
ಇ 


ಎಲ್ಲ ಸಮಾಧಿಗಳೂ ನಾಲ್ಕು ಅಡಿ ಆಳವಾಗಿದ್ದು 
ಸರಿಯಾಗಿ ಪೂರ್ವ ಪಶ್ಚಿಮ ದೆಸೆಗೆ ಹೊಂದಿಕೊಂಡು 
ರಚಿತವಾಗಿವೆ. ಅವುಗಳಿಗೆ ೫ ಅಡಿ ಅಗಲ, ೭-೮ ಅಡಿ 
ಉದ್ದದ ಏಕಶಿಲೆಯ ನೆಲೆಗಟ್ಟುಗಳಿದ್ದು ಅವುಗಳ ಸುತ್ತ 
ಅಪ್ಪದಕ್ಷಿಣಾ ವಿನ್ಯಾಸದಲ್ಲಿ ಜೋಡಿಸಿದ ಏಕಶಿಲಾ ಗೋಡೆ 
ಗಳಿವೆ. ಕುದುರೆ ಲಾಳದಾಕಾರದ ಕಿಂಡಿಗಳು ಎರಡು 
ಅಡಿ ವ್ಯಾಸದವಾಗಿ ಪೂರ್ವದ ಚಪ್ಪಡಿಯ ತುದಿಯಲ್ಲಿ 
ಇದ್ದು, ಚಪ್ಪಡಿಯ ಕೇಂದ್ರರೇಖೆಗಿಂತ ಸ್ವಲ್ಪ ಉತ್ತರಕ್ಕೆ 


ಸರಿದಿದ್ದು, ಅವುಗಳನ್ನು ಸ್ವಲ್ಪ ತೆಳುವಾದ ಮತ್ತು 
ಗಾತ್ರದಲ್ಲಿ ಸಣ್ಣದಾದ ಚಪ್ಪಡಿಗಳ ಬಾಗಿಲುಗಳಿಂದ 


ಕಿಂಡಿಗಳಿಗೆ ಸರಿಯಾಗಿ ಮುಚ್ಚಿರುತ್ತಾರೆ. ಎಲ್ಲ ಊಧ್ಗ ಣಿ 


ಶಿಲೆಗಳ ಮೇಲ್ಭಾಗ ಮತ್ತು ಕಿಂಡಿಯ ಮೇಲ್ಭಾಗ 
ನೆಲದಿಂದ ಕೆಲವೇ ಇಂಚು ಕೆಳಮಟ್ಟದಲ್ಲಿದೆ. ಅವುಗಳ 
ಮುಚ್ಚಳಗಳು ನೆಲದ ಮಟ್ಟ ದಲ್ಲಿದ್ದು ಕೃಷಿಯ 


ಉದ್ದೇಶಕ್ಕಾಗಿ ಆವುಗಳನ್ನು ಕಿತ್ತುಹಾಕಿರಬೇಕು (ಇದರ 


೨೫ 


ಸಮಾಂತರ ಸಾಲಿನಲ್ಲಿ ಇರುವ ಒಂದು ಸಮಾಧಿಗೆ 


ಮಾತ್ರ ವಖುಚ್ನಳೆವು (capstone) ಯಥಾಸ್ಥಿತಿಯಲ್ಲಿ 


ಬ 
ಇದ್ದು ಅದು ಭೂಮಟ್ಟಿದಲ್ಲಿದೆ. ಇದನ್ನು 
ಉತ್ಪನನ ಮಾಡಿದರೆ ಹೆಚ್ಚಿನ ಪ್ರಯೋಜನವಾಗ 


ಬಹುದು.) 


ಈ ಸಮಾಧಿಗಳ ಪಶ್ಚಿಮದ ಕಡೆಯ ಗೋಡೆಯಲ್ಲೇ 
ಎಲ್ಲ ಮಡಿಕೆ-ಕುಡಿಕೆಗಳು ಸಿಕ್ಕವೆಂದು ಅಲ್ಲಿನ ಕಾರ್ಮಿಕರು 
ಹೇಳಿದರು. ಮಾಮೂಲಿನ ಕಪ್ಪು-ಕೆಂಪ್ರ ಪಾತ್ರೆಗಳು 
ಮತ್ತು ತೆಳುವಾದ ಚನ್ನಾಗಿ ತೀಡಿದ ಕಪ್ಪುಬಣ್ಣದ 
ಬಟ್ಟಲು ಹಾಗೂ ಮೊಗೆಗಳೂ ದೊರೆತಿವೆ. ಅಲ್ಲದೆ 
ತೀರ ದೊಡ್ಡ, ಉರುಳೆ(ಕೊಳವೆ)ಯರಾಕಾರದಲ್ಲಿರುವ 
ಒರಟು "ಮಡಿಕೆಗಳ ಭಾಗಗಳು ದೊರಕಿದ್ದು ಇವುಗಳ 
ದಪ್ಪನಾದ ದುಂಡನೆ ತುದಿಗಳಿರುವ ಕಾಲುಗಳ ತುಣುಕು 
ಗಳೂ ಸಿಕ್ಕಿವೆ. ಕೆಲವೇ ಗ್ರಾಂ ತೂಗುವ. ತೀರ ಚಿಕ್ಕ, 
ಬಹುಶಃ ಮನುಷ್ಯರದಲ್ಲದೆ ಎಲುಬುಗಳೂ. ಕೆಲವೇ 
ಬಾಣಶಿರ, ತೀರ ಮುರಿದ ಅಲಗುಗಳು, ಚೂರಾದ 
ಸಲಾಕೆಗಳು ಹಾಗೂ ತುಕ್ಕು ಹಿಡಿದ ತುಣುಕುಗಳನ್ನೊ 
ಗೊಂಡ ಕಬ್ಬಿಣದ ವಸ್ತುಗಳು ಸಿಕ್ಕಿದ್ದು ಕಾರ್ಮಿಕರು 
ಅವುಗಳನ್ನು ಗುರುತಿಸದಿದ್ದರಿಂದ ಎಲ್ಲಿದ್ದವೆಂದು ಅವುಗಳ 
ಉಪಲಬ್ಧ ಸ್ಥಾನವನ್ನು ಹೇಳಲು ಬಾರದಾಗಿದೆ. 


ಮಧ್ಯದ ಸವಕಾಧಿಯಿಂದ ವರಾಲಿಕರು ಏಳು ಸಣ್ಣ 
ಮಡಿಕೆ ಚೂರುಗಳನ್ನು ಹೊರತೆಗೆದಿದ್ದರು. ಇವುಗಳಲ್ಲಿ 
ಚಿಕ್ಕ ಕಪ್ಪು ಮೊಗೆಗಳು, ಮೂರು ಕಾಲಿನ ಒಂದು ಕೆಂಪು 
ಮಡಿಕೆ, ಕೆಂಪು ಮತ್ತು ಕಪ್ಪು ವೃತ್ತಾಕಾರದ ಪೀಠಗಳು 
(stands) ನಾಜೂಕಾಗಿ ಸಿದ್ಧಪಡಿಸಿದೆ ಒಂದು ಕಲ್ಲಿನ 
ಒರಳು ಮತ್ತು ಕುಟ್ಟಣೆ (ಪ್ರತೀಯೊಬ್ಬರೂ ಇದು 
ಆಯುರ್ವೇದ ವೈದ್ಯರ ಸಲಕರಣೆ ಎಂದೇ ಹೇಳಿದರು) 
ದೊರೆತವು. ಅಲ್ಲದೆ ಮೇಲೆ ಶಿರವಿರುವ ಒಂದು ಸಣ್ಣ 
ಕೆಂಪು ಮಡಿಕೆಯ ಬಾಯಿ ತೆರೆದಿದ್ದು ಅದರಿಂದ ಚಾಚಿರುವ 
ಒಂದು ಸೂಸುವ ಕೊಳವೆಯಿತ್ತು. ಇದನ್ನು “ಕಿಂಡ' 
ಅಥವಾ ಊಡುವ ಪಾತ್ರೆ (ಆಲಡೆ ಅಥವಾ ಪಾಲಂಡೆ) 
ಎಂದು ಗುರುತಿಸಿದರು. ಈ ಪಾತ್ರೆಗಳನ್ನು ತೀರ್ಥದ 
ಗಿಂಡಿ, ಬಿತ್ತನೆಯ ಸಾಧನ ಎಂದೆಲ್ಲ ವರ್ಣಿಸಿದರೂ ಈ 
ಪಾತ್ರೆಗಳ ಒಳಗಿದ್ದ ಎಲುಬುಗಳಿಂದ ವಿಧಿವತ್ತಾಗಿ 
ಹೂಳಲು ಬಳಸುವ ಸಾಧನ ಎಂದೊ ಕರೆಯಲಾಯಿತು. 


ಚಿಟಿ 


ಇಲ್ಲಿ ದೊರೆತ ಎಲ್ಲ ಕಬ್ಬಿಣ ಮತ್ತು ಎಲುಬಿನ ಚೂರುಗಳೂ 
ಈ "ವೈದ್ಯರ ಸವರಾಧಿ'ಯಲ್ಲಿ ದೊರೆತವು. ಜೊತೆಗೆ 
ಬಹಂಶಃ ಮಸೆಯಲು ಬಳಸುವ ಒಂದು ನಯವಾದ 
ಮೈಯ ವಿಷಮ ಚತುಸ್ರಾಕಾರದ ವಕ್ರ ಅಂಚಿನ ಶಿಲೆ 
ಸಿಕ್ಕಿತು. 


ಈ ಸಮಾಧಿಗಳ ಬಳಿ ನಾಲ್ಕ (ಇಲ್ಲವೆ ಐದು) 
ಬಲು ವಿಶಾಲವಾದ ಕಲ್ಲಿನ ಚಪ್ಪಡಿಗಳ ವೃತ್ತಗಳಿದ್ದು ಕ 
ಇವು ದುರ್ದೈವದಿಂದ ಹೆಣ್ಣೂರು-ಬಾಣಸವಾಡಿ ರಸ್ತೆ 
ಯಿಂದ ವಿಭಜಿತವಾಗಿವೆ. ಈಗ ಇವುಗಳ ಕೆಂಸಗಳು 
ಉಳಿದಿವೆ. ಅವುಗಳ ವ್ಯಾಸ ೧೩.೯ ಮೊಟರ್‌, ೧೯ 
ಮತ್ತಾ ೨೦.೮ ವೂಟರ್‌ (೬೮ ಅಡಿ) ಇದ್ದು ಕೊನೆಯದೇ 
ಬಹುಶಃ ಅತೀ ದೊಡ್ಡದು. 


ಇಲ್ಲನೆ ಕೊತನೂರು ಗ್ರಾಮದ ತಿಳುವಳಿಕಸ್ಸ 
(ಪಟೇಲ್‌ರ ಹಿರೀಮಗ ಹಾಗೂ ಪಾಳೆಯಗಾರರ ವಂಶಕ್ಕೆ 
ಸೇರಿದ್ದ) ಕೆ. ಆರ್‌. ಕೃಷ್ಣಮೂರ್ತಿ (ಜನನ-೧೯೪೫) 
ತೆ ಈ ನಾಲ್ಕು ಕಿನ ಆವರಣಗಳು ಸೀತಾ 
ಕಲ್ಯಾಣಿ ಎಂಬ ಕೆರೆಯೊಂದನ್ನು ಸುತ್ತುವರಿದಿದ್ದವು. 
ಈ ಕಲ್ಯಾಣಿಯ ಪಶ್ಚಿಮದಲ್ಲಿ ಆಳ ಕಡಿಮೆಯಿದ್ದು ಅಲ್ಲಿ 
ಒಂದು ಬಂಡಿಜಾಡು ಇದೆ. ಇಲ್ಲಿನ ಪ್ರದೇಶದಲ್ಲಿ ಕಲ್ಲಿನ 
ಗಣಿಗಾರಿಕೆ ಮತ್ತು ಕೃಷಿಗೆ ೧೯೨೪-೩೫ರ ನಂತರವೇ 
ಅವಕಾಶವಾಯಿತು. ಕಣ್ಣೂರಿನಿಂದ ಮೂರು ಕಿ. ಮೂ. 
ದೂರದಲ್ಲಿ ಒಂದು ನಯವಾದ ದುಂಡನೆಯ ಬಂಡೆಯಿದ್ದು 
ಅದರ ಮೇಲೆ ಇರುವ ಅಗಲ ಜಾಗದಲ್ಲಿ ಪಾಂಡವಪಾದ 
ವೆಂಬ ಜೋಡಿ ಹೆಜ್ಜೆ ಗುರುತುಗಳಿದ್ದ ವು. ಇದರ ಸುತ್ತು 
೧೦೧ ಕಿರುತೂತುಗಳಿದ್ದು ಉಗಾದಿ ಕಾಲದಲ್ಲಿ ಅವುಗಳಲ್ಲಿ 
ಎಣ್ಣೆ ಸುರುವಿ ದೀಪ ಉರಿಸುತ್ತಿದ್ದುದು ಅಂದಿನ ಅರಣ್ಯದ 
ವಾತಾವರಣದಲ್ಲಿ ಅದು ಒಂದು ಮೋಡಿ ಹಾಕುವ ದೃಶ್ಯ 
ವಾಗಿತ್ತು. ಇದರ ಬದಿ ದೋಣಿಯಾಕಾರದ ಒಂದು 
ಡೊಣೆಯಿದ್ದು ಕುರಿಕಾಯಲು ಹೋದ ಹುಡುಗರು 
ಅದರಲ್ಲಿ ಮೂಯುತ್ತಿದ್ದರು. ಈ ಪಾದಗಳನ್ನು ೧೯೫೩ರಲ್ಲಿ 
ಸಮೂಪದ ಮುನೇಶ್ವರ ಗುಡಿ ಬಳಿ ಒಯ್ದು ಪೂರ್ವ 
ಮುಖವಾಗಿ ಪ್ರತಿಷ್ಠಾಪಿಸಿದೆ. ಹಿಂದಣ ಆ ಬಂಡೆ, 
ಕಲ್ಲಿಗಾಗಿ ಒಡೆಯಲ್ಪಟ್ಟು ಈ ಗಣಿಕೆಲಸ ಮಾಡಿದ ಧನಿ 


ಬ 
ಅನಂತರ ಅನೇಕ ವೈಯಕ್ತಿಕ ದುರಂತಗಳನ್ನು 
ಎದುರಿಸಿದ. 


ARE AE ia Se ಕ ಲಕ್‌ ್ಸ್ಸ್ಪ್ಯಊ ಲಲ ಚ ಲ ಲಚ್‌ ಮರ ಚಾತಕ. nec 
ಕಿ 


ಬ 


ಇಂಥ ಐತಿಹಾಸಿಕ ಅವಶೇಷಗಳು ಸಾವಕಾನ್ಯವಾಗಿ 
ಇಲ್ಲಿ ಸುತ್ತಲೂ ಇವೆ. ಕಣ್ಣೂರಲ್ಲಿ ವಿಚಿತ್ರ (ಹೊರಗಿ 
ನಿಂದ ತಂದ) ಶಿಲೆಯ ನಯವಾದ ಒಂದು ಶಿವಲಿಂಗವಿದ್ದು 
ಆದು ಒಂದು ಕಲ್ಯಾಣಿ ಚಾಳುಕ್ಕರ್‌ ಕಾಲದ 
ಶೈಲಿಯ ಒಡ್ಡೊಡ್ಡಾದ ಮಂಟಪದಲ್ಲಿ ಇದೆ. ಇಲ್ಲಿರುವ 
ಒಂದು ಕೆಳಹಂತದ ಇಟ್ಟಿಗೆಯ ರಚನೆಯಲ್ಲಿ ಸಾಧು ಒಬ್ಬ 
ಸವಕಾಧಿ ಹೊಂದಿದ್ದನೆಂದು ಹೇಳುತ್ತಾರೆ. ಇಲ್ಲೇ 
ಒಂದು ಭಾರೀ ಗಾತ್ರದ ಶಿಲಾಶಾಸನವಿದ್ಧು ಇದು 
೧೪ನೆಯ ಶತಠವನಾನದ್ದು;4 ಅಲ್ಲೇ ಬಿಲ್ಲು ಖಡ್ಡ- 
ಗುರಾಣಿಯ ಶಿಲ್ಪಎರುವ ಒಂದು ವೀರಗಲ್ಲಿದೆ. ಸಮೂಪದ 
ಕಾಡುಸೋಮನಹಳ್ಳಿಯಲ್ಲಿ ಇದೇ ರೀತಿಯ ಶಿಲ್ಪವಿರುವ 
ವೀರಗಲ್ಲಿನ ಗುಡಿಯಿದ್ದು ಇದರ ಪೂಜಾರಿ ಮಹಿಳೆಯರಿಗೆ 
ತಗಲಿದ ಭೂತ ಬಿಡಿಸುತ್ತಾನಂತೆ. ಇದನ್ನು “"ಕಾಡಾರಮ್ಮ' 
(ಭೂತಗಳ ನಾಯಕ ಭೂತ) ಎನ್ನುತ್ತಾರೆ. ಇದರ ಬಳಿ 
ಐದು ಕಲ್ಲಿನ ಚಪ್ಪಡಿಗಳ ವೃತ್ತಗಳೂ ಸವಕಾಧಿಗಳೂ 
ಇದ್ದು ಅವುಗಳ ಮುಚ್ಚಳಗಳು ನಾಪತ್ತೆಯಕಾಗಿವೆ. 


ಬೆಟ್ಟಿದಕೋಟೆ ಎಂಬ ೧೮ ಕಿ. ಮೂ. ದೂರದ 
ಸರಕಾರೀ ಆರಣ್ಯದಲ್ಲಿ ಒಂದು ಎತ್ತರದ ಸಮತಟ್ಟು 
ಪ್ರದೇಶವಿದ್ದು ಅದರ ಬುಡದಲ್ಲಿ ಹೂಜಿಯಾಾಕಾರದ 
ಹತ್ತಿಪ್ಪತ್ತು ಗುಳಿಗಳು ಜಂಬಿಟ್ಟಿಗೆ (180110 ಕಲ್ಲಿನಲ್ಲಿ 
೩ ಅವುಗಳಲ್ಲಿ ಒದಿ. ಮೂಳೆ ತುಂಬಿದೆ. 
ಸುವರಾರು ಎಂಟಡಿ ಆಳ, ಆರಡಿಯ ವ್ಯಾಸದ ಈ ಗುಳಿ 
ಗಳನ್ನು ಸ್ಥಳೀಕರು ಗದ್ದೆಗಳಿಗೆ ಗೊಬ್ಬರವಾಗಿ ಬಳಸಲು 
ಬೂದಿಗಾಗಿ ಅಗೆಯುತ್ತಿದ್ದು ಇವು ಹಗೇವು (ಉಗ್ರಾಣ) 
ಗಳಾಗಿದ್ದು ವೆಂದು ಸ್ಥಳೀಕರು ಭಾವಿಸಿದ್ದಾರೆ. 


ಬಹುಪಾಲು ಶಿಲಾಗೋರಿಗಳನ್ನು ಹಾವು ಅಥವಾ 
ಪಿಶಾಚಿಗಳ ಭಯದಿಂದ ಜನ ಮುಟ್ಟದೇ ಬಿಟ್ಟಿದ್ದಾರೆ. 
ನೂರು ವರ್ಷಗಳ ಹಿಂದೆ ಧನಗಾಹಿಗಳು ಈ ಗೋರಿ 
ಗಳನ್ನು ಅಗೆದು ಅದರಲ್ಲಿನ “ಚಿನ್ನ ಬೂದಿಯರಾಗಿದೆ” 
ಯೆಂದು ನಂಬಿದ್ದರು. ಕಾಡುಸೋಮನಹಳ್ಳಿಯ 
ಕಾಡಾರವ್ಮೂನ ಗುಡಿ ಬಳಿಯ ಒಂದು ಸವಕಾಧಿಯನ್ನೂ 
೭-೮ ವರ್ಷಗಳ ಹಿಂದೆ ಅಗೆದಾಗ ಅದರಲ್ಲಿನ ಮಡಿಕೆಗಳು 
ಬೂದಿ ಅಥವಾ ಭತ್ತದ ಹೊಟ್ಟು ಅಥವಾ (ರಾಗಿ)ಯ 
ಹಿಟ್ಟಿನಿಂದ ತುಂಬಿದ್ದು ಅವನ್ನು ಒಡೆದು ಎಸೆದರು. 
ಪಕ್ಕದ ಬೆಟ್ಟದಿಂದ ನಾಗರಹಾವೊಂದು ಹರಿದುಬರಲು 


ಇತಿಹಾಸ ದರ್ಶನ 


ಬೆದರಿ ತಮ್ಮ ಕೆಲಸ ಬಿಟ್ಟು ಮತ್ತೆ ಆ ಗೋರಿಗಳ ತಂಟೆಗೆ 
ಹೋಗಲಿಲ್ಲ. ಇಲ್ಲೆಲ್ಲ ಈಗ ಚಿಕ್ಕ ಮಡಕೆ ಚೂರು 
ಗಳಿದ್ದು ಸುತ್ತಲೂ ಹುತ್ತ ಬೆಳೆದಿದೆ. 


ಜೀಗುಟ್ಟದ ಒಂದೇ ಒಂದು ಗೋರಿ ವಠಾತ್ರ 
ತಿಯಲ್ಲಿ ಇದ್ದು ಇದರ ಮೇಲೆ ಆಯತಾಕಾರದಲ್ಲಿ 
ಹುಲ್ಲು ಬೆಳೆದಿದ್ದು ಈ ಲೇಖಕಿಯ ಪತಿ ಒಬ್ಬ ಜಲ- 
ಶೋಧಕರಾಗಿದ್ದು (೫೩0೮೯ 6111767) ಅವರು ಇದರಲ್ಲಿ 
ಕಬ್ಬಿಣ ಮುಂತಾದವುಗಳು ಇರಬಹುದೆಂದು ಹೇಳಿದರು. ' 
ಇದರ ಸುತ್ತ ಭೂವಿೀಯಡಿ ೩೦-೪೦ ಸ್ಥಳಗಳಲ್ಲಿ 
ಬಂಡೆಗಳು ಇರುವ ಲಕ್ಷಣವನ್ನೂ ಗುರುತಿಸಿದರು. 


ನಗರನೆ, ಸ್ಮಶಾನನೆ 2 

ಕಣ್ಣೂರಿನ ಈ ಸವಕಾಧಿಗಳು ಜನರನ್ನು ಹೂತ 
ಮಾಧಿಗಳೇ ಎಂದು ಒಪ್ಪಲು ಕೆ. ಆರ್‌. ಕೃಷ್ಣಮೂರ್ತಿ 
ದ್ವರಿಲ್ಲ. ಅದು ನಗರದ ಅವಶೇಷವೆನ್ನಲು ಅವರು 


ಳಗಿನ ಕಾರಣ ಕೊಡುತ್ತಾರೆ. 


ಲಿ 


ಕಲ್ಲುಗಳ ವೃತ್ತವು ಬಹುಶಃ ಮನೆಯ ಗೋಡೆಗಳ 
ತಳಹದಿ. ಈ ಗೋಡೆಗಳು ೦.೫ ರಿಂದ ೦.೭ ಮೊಟರ್‌ 


ಎತ್ತರವಾಗಿವೆ. ಆ ಕಲ್ಲುಗಳು ಸವಕಾನವಾಗಿ ಹೊರ 
ಬಾಗಿರುವುದು (೨೫%ಯಷ್ಟು) ಮೇಲಣ ಹುಲ್ಲು 


ಛಾವಣೆಯ ಭಾರ ಹೊರಲು. ನಡುವಣ ವಾರದಕಂ ಬ 
ದಿಂದ ಸುತ್ತ ಚಾಚಿದ ಮರದ ತೊಲೆಗಳು ಅವನ್ನು ಆಧರಿ 
ಸಿದ್ದವು. ಸವಕಾಧಿಯು ಈ ವೃತ್ತದ ತೀರ ಮಧ್ಯ 
ಬಿಂದುವಿನಲ್ಲಿ ಇರದೆ ಸ್ವಲ್ಪ ಪಕ್ಕಕ್ಕಿದ್ದು (ಸ್ವಲ್ಪ ದಕ್ಷಿಣಕ್ಕೆ) 
ಮಧ್ಯದ ಕಂಬಕ್ಕೆ ಸ್ಥಳಾವಕಾಶ ಕೊಡಲು ಹಾಗೆ ವಕಾಡಿರ 
ಬೇಕು. ಈ ವಸತಿ ಸ್ಥಳಗಳ ಮಧ್ಯದಲ್ಲಿ ಊರ ಕೆರೆ 
ಇತ್ತು. ಇದು ಬೆಂಕಿ ಬಿದ್ದ ಪ್ರಸಂಗಗಳ ಬಗ್ಗೆ 
ಮುಂಜಾಗ್ರತೆಗಾಗಿ. ಒಂದು ಸವಕಾಧಿ ಸ್ಥಳಕ್ಕೆ ಇಂಥ 
ಭಾರೀ ಕೆರೆಯ ವ್ಯವಸ್ಥೆಯ ಅವಶ್ಯಕತೆ ಇಲ್ಲ. ಅವುಗಳ 
ಮೇಲೆ ಹುಲ್ಲಿನ ವಕಾಡಿದ್ದುದರಿಂದ ಹೀಗೆ ಯೋಜಿಸ 
ಲಾಗಿತ್ತು. ಜೀಗುಟ್ಟದಲ್ಲಿ ಈಗಿರುವ ಕೆರೆಯ ಸುತ್ತ 
ಮೆಗಲಿತ್ಸ್‌ಗಳ ಸಾಲು ಇದ್ದು ಕೆಲವು ಈಗಿದ್ದ ರಸ್ತೆಯ 
ಆಚೆ ಪೂರ್ವಕ್ಕೂ ಪಶ್ಚಿಮಕ್ಕೂ ಇದ್ದವು. ಇವು 
೨೦-೩೦ ಎಕರೆ ವಿಶಾಲ ಪ್ರದೇಶದಲ್ಲಿ ಹರಡಿವೆ. ಈಗಿನ 
ನಗರಗಳಲ್ಲೂ ಇಷ್ಟೊಂದು ವಿಶಾಲ ಪ್ರವಕಾಣದ ಸ್ಮಶಾನ 


೨೭ 


ಗಳಿಲ್ಲ. ಹೀಗಾಗಿ ಇವು ಮನೆಗಳೇ ಆಗಿದ್ದು ಇಡೀ 
ದೇಶ ಪಟ್ಟಣವೇ ಆಗಿತ್ತು 


ಪ್ರ ಇಷ್ಟೊಂದು ವಿಶಾಲ 
ಕೆರೆ ಒಂದೊ ಪಟ್ಟ ಣಕ್ಕಷ್ಟೇ ಜಗವ, ಸಿಸ್ಟ್‌ಗಳ 
ನಡುವಣ ಘ್‌ ಕನಿಷ್ಠ ಏಳು ಮೂ. ಆಗಿರುವುದು 
ಮತ್ತು ಅವುಗಳು ಆಯತಾಕಾರದ ವಿನ್ಯಾಸದ ಸಾಲು 
ಗಳೆಲ್ಲಿರುವುದು.. ಒಂದು ಪಟ್ಟಣದ ವಿನ್ಯಾಸ ವನ್ನು 
ಸೂಚಿಸುವುದಲ್ಲದೆ ಸ್ಮಶಾನವನ್ನಲ್ಲ. ಇಲ್ಲಿರುವ ಬಂಡಿ 
ಜಾಡು ಅಂದಿನ ಮುಖ್ಯ ರಸ್ತೆ ಯಾಗಿದ್ದ ಅದರ ಅಕ್ಸೆಪಕ 


ರ್ಯ 
ದಲ್ಲಿ ಇದ್ದ ಎರಡು ಸಿಸ್ಟ್‌ಗಳನ್ನು ಇತ್ತೀಚೆಗೆ ಧ್ವಂಸ 


ಗೊಳಿಸಿರುವುದೂ ಇದಕ್ಕೆ ಆಧಾರ. 


NT 


ದೊಡ್ಡದಾಗಿರುವ ವೃತ್ತಗಳು (ದೊಡ್ಡ ಮನೆಗಳು) 
ಕೆರೆಯ ಹತ್ತಿರವಿದ್ದು ದ ದೂರದಲ್ಲಿರುವ ವೃತ್ತಗಳು ಕಿರಿ 
ಗಿದ್ದು ಬಡವರ ವಂನೆಗಳಾಗಿರಬೇಕು. 


ಸಿಸ್ಟ್‌ನ ವೃತ್ತಗಳು ಶ್ರೀಮಂತರ ಉಗ್ರಾಣಗಳ 
ತಳೆಗಳಾ ಗಿದ್ದು ಹೊಂಡದಂತಿರುವ ವೃತ್ತಗಳು ಬಡವರ 
ಉಗ್ರ್ರಾ ಣಗಳಾಗಿರಬೇಕು. ಸ್ಮಶಾನಗಳು ಸಾಮಾನ್ಯವಾಗಿ 
ಊರ ಪಶ್ಚಿಮಕ್ಕೆ ಇರುತ್ತವೆ. ಈ ಸಿಸ್‌ ಗಳು ಸ ಸ್ನ ಶಾನೆ 
ದಲ್ಲೇ ಇದ್ದರೆ, ವಸತಿಯು ಇದಕ್ಕೆ ಪೂರ್ವದಲ್ಲಿ ಇರ 
ಬೇಕು. ಆದರೆ ಕೆರೆಯ ಪೂರ್ವಕ್ಕೆ ಮತ್ತು ಸಿಸ್ಟ್‌ಗಳ 
ಪೂರ್ವ ದಿಕ್ಕಿಗೆ ಪ್ರರಾತತ್ತ್ವ ದೃಷ್ಟ್ವಾ ಮಹತ್ವದ್ದಾದ 
ಏನೂ ಸಿಕ್ಕಿಲ್ಲ. Bcd ಪೂರ್ವ ದಿಕ್ಕಿನಲ್ಲೂ 
ವು ಸಿಸ್ಟ್‌ಗಳಿವೆ. ಈ ಎಲ್ಲ ಸಿಸ್ಟ್‌ಗಳು 
ಪೂರ್ವ-ಪಶ್ಚಿಮ ನನನ ಸದ ಅಕ್ಷೆ ರೇಖೆಯಲ್ಲಿವೆ. 


ವಾಸ್ತುಶಾಸ್ತ್ರದಂತೆ ಮನೆಯ ದ್ವಾರ ಪೂರ್ವಕ್ಕೆ, 
ಸ್ವಲ್ಪ ಉತ್ತರದೆಡೆಗೆ ಇರಬೇಕು, ಎಲ್ಲ ಕಿಂಡಿ ಕೊಠಡಿ 
ಗಳೂ ಪೂರ್ವಕ್ಕೆ ಊರ್ಧ್ವ ಸ ಗೋಡೆಗಳನ್ನು ಹೊಂದಿದ್ದು, 
ಚಪ್ಪಡಿಯ ಕೇಂದ್ರಕ್ಕಿಂತ ಸ್ವಲ್ಪ ಉತ್ತರಕ್ಕಿವೆ. 
ಯುಗಾದಿಯಂದು ಸೂರ್ಯನು ಪೂರ್ವಕ್ಕೆ ಬರಲಿದ್ದು 
ಅದಕ್ಕೆ ಹೊಂದುವಂತೆ ಈ ಸಿಸ್‌ ಗಳ ವಿನ್ಯಾಸ ಮಾಡ 
ಲಾಗಿದೆ. ಆರ್‌.ಕೆ. Sa ಅವರು ಹೇ ಳುವಂತೆ 
ಇದು ವೇದ ಕಾಲದಲ್ಲಿ ನಿಜವಾಗಿದ್ದು ಈಗ ಇಂಥ 
ವೇಶ ಮೂರು ವಾರ ತಡವಾಗಿ ಆಗುತ್ತದೆ. ಮೇಲೆ 
ಹೇಳಿದ ಯುಗಾದಿಯ ದಿನ ಪೂಜೆ ಇಲ್ಲಿನ ವಾಸಿಗಳ 
ಧಾರ್ಮಿಕ ವಿಧಿಯಲ್ಲಿ ಮಹತ್ವದ ಸ್ಥಾನ ಪಡೆದಿತ್ತು 


೨೮ 


ಹಳ್ಳಿಯ ರೂಢಿಗಳು 


ವಾಸ್ತುಶಾಸ್ತ್ರದಂತೆ ಆಗ್ನೇಯವು ಒಂದು ಮನೆಯ 
ಅಗ್ಲಿದಿಶೆ. ಸೂರ್ಯನ ದಕ್ಷಿಣ-ಉತ್ತರ ಪ್ರವಾಸಕ್ಕೆ 
ಅನುಗುಣವಾಗಿ ದೇವರ ಮೂಲೆ ಬದಲಾಗುತ್ತಿದ್ದು, 


ಸೂರ್ಯ ಬೇಸಿಗೆಯಲ್ಲಿ ಉತ್ತರದೆಸೆಯಲ್ಲಿ ಇದ್ದಾ ಗ 


ರ್‌ [ವ 


ದೇವರ ಮೂಲೆ ಆಗ್ನೇಯಕ್ಕೆ ಚಳಿಗಾಲದ ಆರು ತಿಂಗಳಲ್ಲಿ 


ದೇವರ ಮೂಲೆ ನೈಯತ್ಯಕ್ಕೆ ಇದ್ದು, ಎಲ್ಲ ಮನೆಗಳ 
ಭೂಗತ ಉಗ್ರಾಣ edie ಇಬೇ ಮೂಲೆಯಲ್ಲಿ 
ಇರುತ್ತವೆ ವಾಶವಾದೆ ಸಿಸ್‌ ಗಳಲ್ಲಿ ಸಿಕ್ಕೆ ಧಾನ 


ಬ್ಗ 
3 


ಕಣ್ಣೂರಿನ ಸಿಸ್ಟ್‌ಗಳ ಸರಣಿ ವ್ಯಾಪಕವಾದಂದು. 
ಮೂರು ಮೀಟರ್‌ ದೂರದ ಕಾಡುಸೊಣ್ಣಪ್ಪನಹಳ್ಳಿ 
ಯಲ್ಲಿ ಈ ಸಿಸ್ಟ್‌ಗಳು ಚದರಿದ ಗುಂಪುಗಳಾಗಿ ೨, ೨ 
ಮತ್ತು ೧ ಹೀಗೆ ಪ್ರತ್ಯೇಕವಾಗಿ ಕಾಣಬರುತ್ತವೆ. ಇವು 
ಕಾಡಾರಮ್ಮನ ಗುಡಿ ಬಳಿ ಇವೆ. ಅಪರಾಧಿಗಳನ್ನು 
ಊರಿನಿಂದ ಬಹಿಷ್ಕರಿಸುವ ಪದ್ಧತಿ ಇದ್ದು ಹೀಗೆ 
ಬಹಿಷ್ಯತರಾದವರು ಮತ್ತೆ ಊರಿಗೆ ಸೇರಿಸಲ್ಪಟ್ಟರೂ 
ಊರ ಹೊರಗೆ ಇರುವಂತೆ ಅವಕಾಶ ಕಲ್ಪಿಸಿದ್ದರಿಂದ ಈ 
ಮನೆಗಳು ಅಲ್ಲಿ ಆಗಿರಬೇಕೆಂಬ ಅವರ ಅಭಿಪ್ರಾಯ. 
ಅಪರಾಧಿಗಳು ಸತ್ತಮೇಲೆ ಅವರ ಮಕ್ಕಳನ್ನು ಊರಲ್ಲಿ 
ಸೇರಿಸಿಕೊಳ್ಳುತ್ತಾರೆ. 


ಎಲ್ಲ ಬೃಹತ್ಮ್ಕಿಲಾಯುಗದ ನಿವೇಶನಗಳು ಕ್ಯಾಟ ರ್ಸ್ಸ್‌ನ 


ಕಲುಚೂರಂಗಳಿಂದೆ ತುಂಬಿದ್ದು ಅವು ನಿವೇಶನದ 
[ವಿ ಎ 

ಮೇಲ್ಸದೆರಲ್ಲಿ ಇರುತ್ತವೆ. ಜೀಗುಟ್ಟದಲ್ಲೂ ಸಮಾಧಿಯ 
ಸುತ್ತ ಒಂದರಿಂದ ನಾಲ್ಕು ಇಂಚು ಆಳದವರೆಗೆ :ಈ 
ಹರಳುಗಳನ್ನು ಹರಡಿದೆ. ಈ ಹರಳುಗಳನ್ನು ಈಗಲು 
ವೈದ್ಯಕೀಯ ೮ ಉದ್ದೆ €ಶಕ್ಕೆ ಬಳಸುತ್ತಾರೆ. ನೀರುಭೇದಿ 
ಯಾದಾಗ ಈ ಕಲ್ಪನ್ನು ಕೆಂಡದಂತೆ ಕಾಯಿಸಿ ಕೆಂಜಿನ 


ತಟ್ಟೆಯಲ್ಲಿ ಇಟ್ಟು ಅದರ ಮೇಲೆ ಮೊಸರನ್ನ ಹಾಕಿ 


ತಿರುವಿ ತಣಿಸಿದ ನಂತರ ಅನ್ನ Nike ೩-೪ ತಾಸುಗಳ 


ಮಧ್ಯದ ಸಿಸ್ಟ್‌ನಲ್ಲಿ ಸಿಕ್ಕ ಒರಳು ಮತ್ತು ಕುಟ್ಟಣೆ 
(ಕಿಂಡ) ಸವಕಾಧಿಯಲ್ಲಿ ರೂಢಿಯಂತೆ ಇಟ್ಟ ವಸ್ತು 
ವಾಗಿರದೆ ಅಲ್ಲಿ ವಾಸಿಸುತ್ತಿದ್ದ ವೈದ್ಯನೊಬ್ಬನ ಸಲಕರಣೆ 
ಯಕಾಗಿರಬಹುದು. 


ಆಶ್ಲೇೆಃಹಗಳು 
ಎಲ್ಲ ಹಗೇವುಗಳಿಗೆ ಮೇಲಿನಿಂದ ತೆರಪು ಇದ್ದು 
ಅವುಗಳನ ಏಣಿಗಳನ್ನು ಇಳಿಸಬಹುದು. ಇದರಿಂದ 
ಗೋಡೆಯ - ಒಂದು ಪಕ್ಕದಿಂದ ತೆರಪನ್ನಿಡುವುದು 
ಅನವಶ್ಯಕ ಮತ್ತು ಅನನುಕೂಲದ್ದು. 


ಇನ್ನು ಈ ತೆರಪುಗಳನ್ನು ಮುಚ್ಚಿರುವ ಜಾರು 
ಬಾಗಿಲುಗಳನ್ನು ಏಕೆ ಬಳಸಿದರು? ಮನೆಗಳನ್ನು 
ತ್ಯಜಿಸಿದಾಗ ಈ ಕಿಂಡಿಗಳನ್ನು ಮುಚ್ಚಿಹಾಕಿದರೆ ? ಮನೆ 
ಯಲ್ಲಿ ಸಾವಾದಾಗ ಹೀಗೆ ಮಾಡಿದರೆ % ಅಥವಾ ಗ್ರಾಮ 


ಧಾಳಿಗೊಳಗಾದಾಗ ಅಮೂಲ್ಯ ವಸ್ತುಗಳ ರಕ್ಷಣೆಗೆ ಹೀಗೆ 
ಮಾಡಿದರೆ ? 


ಇದಲ್ಲದೆ ಅಪ್ಪದಕ್ಷಿಣಾಕಾರದಲ್ಲಿ ಸುತ್ತಲು 
ಚಪ್ಪಡಿಗಳ ವಿನ್ಯಾಸ ಮಾಡಿರುವುದು ಮನೆಗಳ ದೃಷ್ಟಿ 
ಯಿಂದ ಶುಭಕರವಲ್ಲ. ಅದು ಸಾವಕಾನ್ಕ ವಿಧಾನವೂ 
ಅಲ್ಲ. 


3 


ಕಲ್ಲಿನ ವೃತ್ತಗಳ ನಡುವಣ ಘುಸ್ತಿಭು ಗುಪ್ಪೆಗಳು 
ಅಧ್ಯಯನಕ್ಕೆ ಒಳಪಡಬೇಕಾಗಿದ್ದು ಅವು ಮ್ಮೂತರ ರಕ್ಷಣೆಗೆ 
ಹಾಕಿದ್ದ ರಾಶಿಗಂಪಭವೆ, ಸುಡದ ಮಣ್ಣು 
ಇಟ್ಟಿಗೆಗಳ ಗೋಡೆಗಳು ಒಳಕ್ಕೆ ಕುಸಿಯದಂತೆ ಹಾಕಿದ 


ರಾಶಿಗಳು. 


ಎ 
ಬೃಹತ್‌ ಶಿಲಾಯುಗದ ನಿವೇಶನಗಳ i ದಫನ 


ಕೊಂಡರೆ ಹೇಗೆ ? ಸತ್ತವೆರ ದೇಹದ ಅವ ಸ 
ವಿಸರ್ಜಿಸುವ ನವಶಿಲಾಯುಗದ Kn ಬದೆ 
ಲಾಯಿಸಿ, ಅವುಗಳನ್ನು ಮನೆಯ ತಳದ ಹಗೇವು 
(ಉಗ್ರಾಣ)ಗಳಲ್ಲಿ ಗೌರವದಿಂದ ರಕ್ಷಿಸಿಡುವ ವಿಧಾನ 
ರೂಢಿಗೆ ಬಂತೆ ಹೇಗೆ ? 


ಇತಿಹಾಸ ದರ್ಶನ 


ಖಂದಿನ ಪ ಪ್ರಶ್ನೆಗಳು 
ವಾಸ್ತು ಹಾಗೂ ಪರಂಪರಾಗತ ಕಟ್ಟಡ ರಚನೆಯ 
ಪರಿಚಯವುಳ್ಳ ವಿದ್ವಾಂಸರು ಬೃಹತ್‌ ಶಿಲಾಯುಗದ 


ರಚನೆಗಳ ನಗರ. ಯೋಜನೆಗಳನ್ನು ಹೊಸದಾಗಿ 
ಪರಿಶೀಲಿಸಿ, ಐತಿಹಾಸಿಕ ನಗರ ಮತ್ತು ಸ್ಮಶಾನಗಳ 
ವಿನ್ಯಾಸಗಳ ಜೊತೆ ತುಲನೆ ವರಾಡುವುದು ಅವಶ್ಯವೆನಿಸು 
ತ್ತವೆ. ಆರಂಭದ ಗುಡಿಸಲುಗಳು ಹಾಗೂ ವಿಶೇಷತಃ 
ಹಗೇದುಗಳೆ ವರ್ಣನೆಗೆ ಸಂಬಂಧಿಸಿದ ಯಗ್ವೇದೆದೆ 
ವರ್ಣನೆಯ ಅಧ್ಯಯನ ಅವಶ್ಯವಾದೀತು. 


ಕಲ್ಲುಕಪ್ಪಡಿಯ ವೃತ್ತಗಳ ನಕಾಶೆ ತಯಾರಿಸಿ 
ಅವುಗಳಲ್ಲಿರುವ ಕಟ್ಟಣೆಗಳನ್ನು ಪರಿಶೀಲಿಸಿ ಮಧ್ಯಸ್ತಂಭ 
ಮತ್ತು ಮೂಲೆ Souris ಮುಂತಾದುವನ್ನು ಗುರುತಿ 
ಸಿದಲ್ಲಿ ಈ ವೃತ್ತಗಳು ವಾಸದ ರಚನೆಗಳೇ ಎಂದು 


೨ 


4 


ತಿಳಿಯಬಹುದು. ಇದೇ ರೀತಿ ಈಗಿರುವ ಕಲ್ಲಿನ ಬಾಗಿಲ 
ಮುಚ್ಚ ei (ಕಿಂಡಿಗಳನ್ನು ಮುಚ್ಚಲು ಬಳಸು 
ವಂಥವು) ಪರಿಶೀಲಿಸಿ ಈಗಿರುವ ಬುಡಕಟ್ಟಿನ ಸಾಂಪ್ರ 


ದಾಯಿಕ pe ಜನ ಇದೇ ಪದ್ಧತಿ ಅನುಸರಿಸು 


ತ್ತಾರೆಯೇ ಎಂದು ಗಮನಿಸಬಹುದು. ಇದರಿಂದ 
ಈ ಕಲ್ಲುಬಾಗಿಲುಗಳ ಉದ್ದೇಶ ಮತ್ತು ಪಾತ್ರಗಳನ್ನು 
ಗಮನಿಸಬಹುದು. ಊರ್ಧ್ವ ಶಿಲೆಗಳನ್ನು ಕೊಠಡಿಗಳಲ್ಲಿ 
ಅಪ್ರದಕ್ಷಿಣಾ ಎಜಾನೆಜಂದ ನಿಲ್ಲಿಸಿದ್ದು ಇತರ ಇಂಥ 
ಸಂಸ್ಕೃತಿ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಕಟಿತ 


ಸಾಹಿತ್ಯದ ಅಧ್ಯಯನದಿಂದ ತಿಳಿಯಬಹುದು. 


ಬೃಹತ್‌ ಶಿಲಾಗೋರಿಗಳೆ ಕಾಲಮಾನ 
ಖಚಿಠಕವಾದ ಪಂಚಾಂಗ ಸೂಚಿಸಿದ ವರ್ಷದ ದಿನ 


ದಲ್ಲಿ ಸೂರ್ಯರಶ್ಮಿ ಒಳಕ್ಕೆ ಪ್ರವೇಶಿಸುವಂತೆ ದೇವಾಲಯ 
ಗಳ ಪ್ರವೇಶದ್ವಾರವನ್ನು ಜಗದಗಲಕ್ಕೂ ರಚಿಸಿದ್ದಾರೆ. 


ಇಂಥ ಪ್ನ ಸಂಗಗಳಿಗೆ ಸಂಬಂಧಿಸಿದ (ಸೂರ್ಯರಶ್ಮಿ 
ಪ್ರವೇಶದ ದಿನ) ಈ ಬೃಹತ್‌ ಶಿಲಾಗೋರಿಗಳ ಕುರಿತು 
ತಾಂತ್ರಿಕ ಅಧ್ಯಯನ ಆಗಬೇಕು. ಯಾವ ದಿನ 
ಸೂರ್ಯೋದಯ ಇವುಗಳ ಕಿಂಡಿಗಳಲ್ಲಿ ಪ್ರಕಾಶ ಬೀಳು 
ವಂತೆ ಆಗುತ್ತದೆಂದು ತಿಳಿಯಬೇಕು. ಈಗ ಗುರುತಿಸ 
ಲಾದ ಬೃಹತ್‌ ಶಿಲಾಗೋರಿಗಳ ಕಾಲಮಾನದ ವಿಶಾಲ 


ಲ 
ವ್ಯಾಪ್ತಿಯನ್ನು ಗಮನಿಸಿ, ತಾರೀಕುಗಳನ್ನು ಖಚಿತವಾಗಿ 
ಗೊತ್ತುಪಡಿಸಲು ಈ ಪದ್ಧತಿ ಸಹಾಯಕವಾಗಬಹುದು 


೧ರ 
ಎಕ್ರೆ 


ಮತ್ತು ಇದು ಒಂದು ನವೀನ ಪತ್ತು ಸ್ವಾರಸ್ಯಕರ ಮೆತ್ತು ಅವುಗಳಿಗೆ ಸಂಬಂಧಿಸಿದ ಜನರ ವಿಶಿಷ ಕ ಧಾರ್ಮಿಕ 

ವಿಧಾನವೂ ಕಾಲವಕಾನದ ನಿರ್ಧಾರಕ್ಕೆ ನೆರವಾಗಬಹುದು. ವಿಧಿ, ನಂಬಿಕೆಗಳ ಅಧ್ಯಯನಕ್ಕೂ ಇದು ನೆರವಾಗಿ 

ಪೂರ್ವಕ್ಕೆ ಬಾಗಿಲಿರದ ಕಿಂಡಿಕೊಠಡಿಗಳ ಅಧ್ಯಯನ - ಬೃಹತ್‌ ಶಿಲಾ ಸಂಸ್ಕೃತಿಯ ಪಂಚಾಂಗ ಕೂಡ ಸಿದ್ದವಾಗ 
ಬಹುದಂ. 


ಆಧಾರ 


1. Dr.A. Sundara 1975: The Early Chamber Tombs of South India, University 
Publishers, New Delhi. 

2. Prof. M. Shoshadri, 1960 ; Report on the Jadigenahally Megalithic Excavations 
for the year 1957 (Dept. of Archaeology, Mysore) 

3. Dr. H.S. Gopal Rao’s personal comments on his visit to Kannur. 

4. Dr.B.K. Gururaja Rao, 1972. Megalithic Culture in South India, Prasaranga, 
Mysore, University. Mysore-570 006 


೩೦ ಇತಿಹಾಸ ದರ್ಶನ 


